ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 08 ನೇ ಡಿಸೆಂಬರ್‌, 2020 


ಗೃಹ ನಿರ್ಮಾಣ ಸಹಕಾರ ಸಂಘಗಳ ಬಗ್ಗೆ 


ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ):- 
117 (212) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿ ನಿವೇಶನ ನೀಡುವ ಸಂಬಂಧ ನೋಂದಣಿಯಾಗಿರುವ ಗೃಹ ನಿರ್ಮಾಣ ಸಹಕಾರ 
ಸಂಘಗಳ ಸಂಖ್ಯೆ ಎಷ್ಟು ; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಈ ಸಂಘಗಳಿಗೆ ಸರ್ಕಾರವು ಜಮೀನನ್ನು ಮಂಜೂರು ಮಾಡಲು ಇರುವ ಮಾರ್ಗದರ್ಶಿ ನಿಯಮಗಳು 
ಯಾವುವು; ಸದರಿ ಸಂಘಗಳು ಸದಸ್ಯರಿಗೆ ನಿವೇಶಗಳನ್ನು ನೀಡುವ ಸಂಬಂಧ ಎಷ್ಟು ಜಮೀನನ್ನು 
ಸರ್ಕಾರದಿಂದ ಪಡೆದುಕೊಂಡಿವೆ; (ಜಿಲ್ಲಾವಾರು, ವರ್ಷಾವಾರು, ಮಾಹಿತಿ ನೀಡುವುದು) 


(ಇ) ಸದರಿ ಸಂಘಗಳಲ್ಲಿ ಅಕ್ರಮ ಮತ್ತು ವೈಪರಿತ್ಯಗಳು ನಡೆದಿರುವ ಸಂಖ್ಯೆ ಎಷ್ಟು ; (ಸಂಘವಾರು 
ಮಾಹಿತಿ ನೀಡುವುದು) 


(ಈ) ಸದಸ್ಯರಿಗೆ ನಿವೇಶನ ನೀಡುವ ಸಂಬಂಧ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ? 


